ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 
ಉತ್ತರಿಸಬೇಕಾದ ದಿನಾಂಕ 
ಉತ್ತರಿಸುವ ಸಚಿವರು 


+ 213 
: ಶ್ರೀ ಎಸ್‌.ಎಲ್‌.ಭೋಜೇಗೌಡ(ಶಿಕ್ಷಕರ ಕ್ಷೇತ್ರ) 
: 21-09-2020 


: ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರು 


ಪ್ನೆ 


ಇ) 1|ಆನ್‌ ಲೈನ್‌ ಕ್ಲಾಸ್‌ 


ಆನ್‌ಲೈನ್‌ `ಶಿಕ್ಷಣ ಪೆದ್ಧೆತಿಯಿಂದಾಗಿ ಹೌದು 


ವಿದ್ಯಾರ್ಥಿಗಳು ಹಲವಾರು 
ಸಮಸ್ಯೆಗಳನ್ನು ಎದುರಿಸುತ್ತಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ಉತ್ತರ 


ಬಡವರಿಗೆ ಆನ್‌ಲೈನ್‌ ಕ್ಲಾಸ್‌ಗಳು 
ಹೊರೆಯಾಗುತ್ತಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


[ಈ ಪಾದ್ಯ ಪರ್ಗಡ ಇನ ಹಾಗಾ ಹಾದು 


ಶಾಲೆಗಳು ಬೇಕಾಬಿಟ್ಟಿ ಡೊನೇಷನ್‌ 
ತೆಗೆದುಕೊಳ್ಳುತ್ತಿರುವುದರಿಂದ 

ಮಧ್ಯಮ ವರ್ಗದವರ ಜೀವನ 
ನಿರ್ವಹಣೆ ಕಷ್ಟವಾಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


ನೆಡೆಸಲು |ಕೆಲವು'ಪಕರಣಗಳು 'ಸರ್ಕಾರದೆ'ಗಮನಕ್ಕೆ ಬಂದಿವೆ 


ಈ 


ಹಾಗಿದ್ದಲ್ಲಿ, ಇಂತಹ ಶಾಲೆಗಳ 
ವಿರುದ್ಧ ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು? 


ಸರ್ಕಾರದ ಆದೇಶ ಸಂಖ್ಯೆ:ಇಪಿ 139 ಫಪಿಜಿಸಿ 2020, ದಿನಾಂಕ:27 
.06.2020ರಲ್ಲಿ ಎಲ್‌ಕೆಜಿ ಯಿಂದ 10ನೇ ತರಗತಿಯವರೆಗೆ 
ನಿಯಮಿತ ಶಿಕ್ಷಣಕ್ಕೆ ಪೂರಕವಾಗಿ ಆನ್‌ಲೈನ್‌ ಶಿಕ್ಷಣ ಒದಗಿಸಲು 
ಆದೇಶಿಸಲಾಗಿರುತ್ತದೆ. 
ರಾಜ್ಯ ಉಚ್ಛನ್ಯಾಯಾಲಯದ ರಿ.ಪಿ. ಸಂಖ್ಯೆ:8168/2020 ರಲ್ಲಿ 
ದಿನಾಂಕ:08.07.2020ರ ಮಧ್ಯಂತರ ಆದೇಶದಲ್ಲಿ ಸರ್ಕಾರ 
ಆದೇಶ ಸಂಖ್ಯೆ: ಇಪಿ 139 ಪಿಜಿಸಿ 2020, 
ದಿನಾಂಕ:15.06.2020ರಲ್ಲಿನ ಎಲ್‌.ಕೆ.ಜಿ ಯಿಂದ 05ನೇ ತರಗತಿಗೆ 
ಮತ್ತು ಸರ್ಕಾರ ಆದೇಶದ ದಿನಾಂಕ:27.06.2020ರಲ್ಲಿನ 
ಪೂರ್ವ ಪ್ರಾಥಮಿಕ ತರಗತಿಗೆ ಆನ್‌ಲೈನ್‌ ತರಗತಿ ನಡೆಸಲು 
ನೀಡಿರುವ ಆದೇಶಕ್ಕೆ ತಡೆಯಾಜ್ಞೆ ನೀಡಿದ್ದು ಕೆಳಕಂಡ 
ಅಂಶಗಳನ್ನು ಪ್ರಸ್ತಾಪಿಸಲಾಗಿದೆ. 
* ಆನ್‌ಲೈನ್‌ ಶಿಕ್ಷಣಕ್ಕೆ ಯಾವುದೇ ಹೆಚ್ಚುವರಿ ಶುಲ್ಕವನ್ನು 
ವಸೂಲು ಮಾಡುವಂತಿಲ್ಲ. 
© ಆನ್‌ಲೈನ್‌ ಶಿಕ್ಷಣ ಅಥವಾ ತರಬೇತಿ ಪಡೆಯಲಾಗದ 
ಮಕ್ಕಳು ಸಾಮಾನ್ಯ ಶಾಲಾ ಶಿಕ್ಷಣದಿಂದ 


ವಂಚಿತರಾಗದಂತೆ ನೋಡಿಕೊಳ್ಳುವುದು. 

ಅ ಶಾಲೆಗಳು ಪುನರರಾಂಭವಾದ ನಂತರ ಆನ್‌ಲೈನ್‌ ಶಿಕ್ಷಣ 
ದೊರೆಯದ ಮಕ್ಕಳು ಯಾವುದೇ ರೀತಿಯಲ್ಲೂ ಶೈಕ್ಷಣಿಕ 
ಕಲಿಕೆಯಿಂದ ವಂಚಿತರಾಗದಂತೆ ನೋಡಿಕೊಳ್ಳುವುದು. 

ಕೋವಿಡ್‌-19ರ ಹಿನ್ನೆಲೆಯಲ್ಲಿ ಸರ್ಕಾರದ ಸುತ್ತೋಲೆ ಸಂಖ್ಯೆ: 
ಇಡಿ 76 ಖಿಜಿಸಿ 2020, ದಿನಾಂಕ:19.06.2020ರ 
ಸುತ್ತೋಲೆಯಲ್ಲಿ ಎಲ್ಲಾ ಅನುದಾನರಹಿತ ಶಾಲೆಗಳು 2020- 
21ನೇ ಶೈಕ್ಷಣಿಕ ಸಾಲಿನಲ್ಲಿ ಯಾವುದೇ ಬೋಧನಾ ಶುಲ್ಕವನ್ನು 
ಹೆಚ್ಚಿಸಬಾರದೆಂದು ಸೂಚಿಸಿದೆ. ಒಂದು ವೇಳೆ ಶಾಲಾ ಆಡಳಿತ 
ಮಂಡಳಿಯವರು 2019-20ನೇ ಶೈಕ್ಷಣಿಕ ಸಾಲಿಗಿಂತ ಹೆಚ್ಚಿನ 
ಬೋಧನಾ ಶುಲ್ಕವನ್ನು ಸಂಗಹಿಸಿದ ಬಗ್ಗೆ ದೂರುಗಳು ಬಂದಲ್ಲಿ 
ಕರ್ನಾಟಕ ಶಿಕ್ಷಣ ಕಾಯ್ದೆ-1983ರ ಸೆಕ್ಷನ್‌-124[ಎ]ರನ್ವಯ ಕ್ರಮ 
ಜರುಗಿಸಲಾಗುವುದೆಂದು ಸೂಚಿಸಲಾಗಿದೆ. 

ಆಯುಕ್ತರ ಸುತ್ತೋಲೆ ಸಂಖ್ಯೆಸಿ7[2]ಪ್ರಾಶಿಅ. ಶುಲ್ಕ.30/2020- 
21, ದಿನಾಂಕ:05.09.2020ರಲ್ಲಿ ಆನ್‌ಲೈನ್‌ ಶಿಕ್ಷಣ ಪಡೆಯಲಾಗದೆ 
ಇರುವಂತಹ ಹಾಗೂ ಯಾವುದೇ ತಂತ್ರಜ್ಞಾನ ಹೊಂದದೇ 
ಇರತಕ್ಕಂತಹ ಶೇಕಡ 80 ಕ್ಕಿಂತ ಹೆಚ್ಚಿನ ಮಕ್ಕಳು ನಿರಂತ 
ಕಲಿಕೆಯನ್ನು ಮುಂದುವರೆಸಿಕೊಂಡು ಹೋಗಲು ಶಾಲೆ ಹಾಗೂ 
ಶಿಕ್ಷಕರು ಮಕ್ಕಳೊಂದಿಗೆ ಸಂಪರ್ಕ ಸಾಧಿಸಿ ಮನೋಸ್ಕೈರ್ಯವನ್ನು 
ಹೆಚ್ಚಿಸುವ ಹಾಗೂ ನಿರಂತರ ಕಲಿಕೆಯನ್ನು ಮುಂದುವರೆಸು 
ವುದಕ್ಕಾಗಿ ರಾಜ್ಯ ಸರ್ಕಾರವು “ವಿದ್ಯಾಗಮ” ಕಲಿಕಾ 
ಯೋಜನೆಯನ್ನು ಅನುಷ್ಠಾನಗೊಳಿಸಿದೆ. 

ಅದೇ ರೀತಿ “ಸಂವೇದನಾ” ಕಾರ್ಯಕ್ರಮದಲ್ಲಿ ದೂರದರ್ಶನದ 
ಮುಖಾಂತರ ಬೋಧನೆಯನ್ನು ಮುಂದುವರೆಸಲಾಗಿರುತ್ತದೆ. 
ಖಾಸಗಿ ಅನುದಾನರಹಿತ ಶಾಲೆಗಳು ಸಹಾ ತಮ್ಮ ಶಾಲೆಯಲ್ಲಿ 
ದಾಖಲಾಗುವ ಮಕ್ಕಳ ನಿರಂತರ ಕಲಿಕೆಯನ್ನು ಮುಂದುವರೆಸಲು 
ಸರ್ಕಾರದ ಈ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಅಥವಾ 
ತಮ್ಮದೇ ಆದ ಪರ್ಯಾಯ ಕಾರ್ಯಕ್ರಮವನ್ನು ರೂಪಿಸಿಕೊಳ್ಳಲು 
ಸೂಚಿಸಿದೆ. 

ಪರ್ಯಾಯ ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿ/ ಪೋಷಕರುಗಳಿಂದ 
ಯಾವುದೇ ಹೆಚ್ಚುವರಿ ಶುಲ್ಕವನ್ನು ಪಡೆಯುವಂತಿಲ್ಲ ಎಂಬುದಾಗಿ 
ತಿಳಿಸಲಾಗಿದೆ. ಹ್‌ 


ಸಂಖ್ಯೆ: ಇಪಿ 124 ಎಂ.ಹೆಚ್‌.ಟಿ 2020 


ಪ್ರಾಥಮಿಕ ಮತ್ತು ಪೌಢ ಶಿಕ್ಷಣ ಸಚಿವರು 


